ಕರ್ನಾಟಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ; 702 

2. ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು : ಶ್ರೀ ಕಾಂತರಾಜ್‌ (ಬಿಎಂಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
3. ಉತ್ತರಿಸುವ ದಿನಾಂಕ ; 12-03-2020 

4. ಉತ್ತರಿಸುವ ಸಚಿವರು : ಮಾನ್ಯ ಗೃಹ ಸಚಿವರು 


ಪ್ರಶ್ನೆ ಉತ್ತರ 


ಈ ಪಂಗಳೂರ ನಗರದ್ಲಿ ಒಟ್ಟು ಎಷ್ಟು ಪರಗಳಾರು`ನಗರದಕ್ಲ ಒಟ್ಟು" ಅಗ್ನಿಶಾಮಕ "ಠಾಣೆಗಳು 
- ಅಗ್ನಿಶಾಮಕ ಠಾಣೆಗಳಿವೆ; (ಮಾಹಿತಿ | ಕಾರ್ಯ ನಿರ್ವಹಿಸುತ್ತಿವೆ (ಮಾಹಿತಿಯನ್ನು ಅನುಬಂಧದಲ್ಲಿ 


ಒದಗಿಸಲಾಗಿದೆ) 
ಒಟ್ಟು 744 ಅಧಕಾರಿಗೆಬ್ಬಂದಿಗಳು ಕರ್ತವ್ಯ” ನಿರ್ವಹಿಸುತ್ತಿದ್ದು, 
ಹುದ್ದೆಗಳ ವಿವರಗಳು ಈ ಕೆಳಕಂಡಂತಿದೆ. 


ನೀಡುವುದು) 
ಆ)'|ಈ`ಅಗ್ನಿಶಾಮಕೆ ಠಾಣೆಗಳಲ್ಲಿ 
ನಿರ್ವಹಿಸುತ್ತಿರುವ ಸಿಬ್ಬಂದಿಗಳ ಸಂಖ್ಯೆ ಎಷ್ಟು 
(ಹುದ್ದೆವಾರು ವಿವರ ನೀಡುವುದು) 


ಪ್ರಸುತ್ತ ಕರ್ತವ್ಯ 
ಪದನಾಮ ನಿರ್ವಹಿಸುತ್ತಿರುವ 
ಅಧಿಕಾರಿ/ಸಿಬ್ಬಂದಿಗಳು 


ಚಾಲಕ ತಂತ್ರಜ್ಞ 06 ] 
KN ಅಗ್ನಿಶಾಮಕ ಠಾಣಾಧಿಕಾರಿ [16 

ಜಿಲ್ಲಾ ಅಗ್ನಶಾಮಕ ಇಧಿಕಾರಿ 
ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ 54 
ಅಗ್ನಿಶಾಮಕ ಚಾಲಕರು 
ಪ್ರಮುಖ ಅಗ್ನಿಶಾಮಕ 


ಎ 


ಈ ಕನು ಐ ಬ 
ವಸತಿಗೃಹಗಳನ್ನು ನಿರ್ಮಾಣ ಮಾಡಲಾಗಿದೆ; 
(ಠಶಾಣಾವಾರು ವಿವರ ನೀಡುವುದು) 


ಬೆಂಗಳೂರು ನಗರದಲ್ಲಿರುವ ಅಗ್ನಿಶಾಮಕ ಠಾಣೆಯ 
ಆವರಣದಲ್ಲಿರುವ ಅಧಿಕಾರಿ/ ಸಿಬ್ಬಂದಿಗಳ ವಸತಿಗೃಹಗಳ ವಿವರ ಈ 
ಕೆಳಕಂಡಂತಿದೆ. 


ಅಗ್ನಿಶಾಮಕ ಠಾಣೆಯ 
ಹೆಸರು 


ಜಯನಗರ 


ಈ) 78 ಅಗ್ನಿಶಾಮಕ ಠಾಣೆಗಳ ವಸತಿಗೃಹಗಳ 


ಇಲಾಖೆಯ ಯಾವ ವರ್ಗದ ಸಿಬ್ಬಂದಿಗೆ ಹಂಚಿಕೆ 


ಮಾಡಲಾಗುತ್ತಿದೆ; (ಮಾಹಿತಿ ನೀಡುವುದು) 


3 


7 ಅಗ್ನಿಶಾಮಕ "ಠಾಣೆಗಳ ಪಕ್ಕದಲ್ಲಿರುವ ವಸತಿಗೃಹಗಳನ್ನು "ಎಜಿ 
ಹಾಗೂ “ಸ* ದರ್ಜೆಯ  ಅಧಿಕಾರಿ/ಸಿಬ್ಬಂದಿಗಳಿಗೆ ಹಂಚಿಕೆ 
ಮಾಡಲಾಗುತ್ತಿದೆ. 


ಉ) 


ಠಾಣೆಯ ಕಾ ಅಧಿಕಾರಿಗಳು, 


ಫೈರ್‌ಮೆನ್‌, ಫೈ ಫೈರ್‌ಮೆನ್‌ಚಾಲಕರು, ಗೇಡಿಂಗ್‌ 


ಫೈರ್‌ಮೆನ್‌ಗಳನ್ನು ಬಿಟ್ಟು ಇಲಾಖೆಯಲ್ಲಿ 
ಮಾಡುತ್ತಿರುವ ಲಿಪಿಕ 'ಫಾಕರರಿಗೆ ಸದರಿ 
ಗೃಹಗಳನ್ನು ಹಂಚಿಕೆ ಮಾಡಲಾಗಿದೆಯೇ; 


ಕೆಲಸ 
ವಸತಿ 


ಹೌದು 


ನೌಕರರಿಗೆ ಹಂಚಿಕೆ ಮಾಡಿದೆ; 
ನೀಡುವುದು) 


ಅಗ್ಲಿಶಾ 


ಲಿಪಿಕ ನೌಕರರು ಅತ್ಯಗತ್ಯ ತುರ್ತು 


, ಎಷ್ಟು`ವಸತಿ'ಗೃಹಗಳನ್ನು `ಈ `ಲಿಖಕ 


(ವಿವರ 


ಥ ಯಲ್ಲಿ 
ತುರ್ತು ಸೇವೆಯ ಸಿಬ್ಬಂದಿಗಿಂತ ಇಲಾನ್‌ಯ 


ಸೇವೆ 


ನೌಕರರೆಂದು ಪರಿಗಣಿಸಿ "ನೆ ಆದ್ಯತೆ ನೀಡಿ 


ಅಗ್ನಿಶಾಮಕ ಠಾಣೆಗಳಲ್ಲಿರುವ ವಸತಿ. ಗೃಹಗಳನ್ನು 


ನೀಡಲಾಗುತ್ತಿದೆಯೇ; 


ಅನುಸರಿಸಿ ವಸತಿ ಗೃಹಗಳನ್ನು 
ಮಾಡಲಾಗುತ್ತಿದೆ % 


ಹಂಚಿಕ 


ಸಂಖ್ಯೆ: ಒಳ 73 ಕಅಸೇ 2020 


ಬೆಂಗಳೂರು ನಗರದಲ್ಲಿ "ವಸತಿಗೃಹಗಳನ್ನು ಪ್ರಥಮ ಇದತ 
ಅಧಿಕಾರಿ/ಸಿಬ್ದಂದಿಗಳಿಗೆ ಹಂಚಿಕೆ ಮಾಡಲಾಗುತ್ತಿದೆ. ಹಂಚಿಕೆಯಾಗದೇ 
ಖಾಲಿ ಉಳಿದ ಪಕ್ಷದಲ್ಲಿ ಲಿಪಿಕ ಸಿಬ್ಬಂದಿಗಳಿಗೆ ಮಾತ್ರ ಹಂಚಿಕೆ 
ಮಾಡಲಾಗುತ್ತಿದೆ. ಈ ಕೆಳಕಂಡ 04 ಲಿಪಿಕ ಸಿಬ್ಬಂದಿಗಳಿಗೆ ಮತ್ತು 01 
"ಡ' ದರ್ಜೆಯ ನೌಕರರಿಗೆ ಒಟ್ಟು 05 ವಸತಿ ಗೃಹಗಳನ್ನು ಹಂಚಿಕೆ 
ಮಾಡಲಾಗಿದೆ. 


ದರ ಇರತಹ ಇಗ್ನತಾವ seed 
ಸಿಬ್ಬಂದಿಯವರಿಗೆ ವಸತಿ ಗೃಹವನ್ನು ಹಂಚಿಕೆ ಮಾಡಲಾಗುತ್ತಿದೆ. 
ಬೆಂಗಳೂರು ನಗರದಲ್ಲಿ 345 ವಸತಿ ಗೃಹಗಳಿದ್ದು, ಅವುಗಳಲ್ಲಿ 340 
ವಸತಿ ಗೃಹಗಳನ್ನು ಅಗ್ನಿಶಾಮಕ ಇಲಾಖೆಯ ಅಧಿಕಾರಿ/ ಸಿಬ್ಬಂದಿಗಳಿಗೆ 


ಹಾಗೂ 04 ಲಿಪಿಕ ಸಿಬ್ಬಂದಿಗಳಿಗೆ ಮತ್ತು 01 "ಡ' ದರ್ಜೆಯ 
ನೌಕರರಿಗೆ ಹಂಚಿಕೆ ಮಾಡಲಾಗಿದೆ. 


ಬಸವರಾಜ ಬೊಷಸ್ಥ್‌ ಪೊ) 


ಗೃಹ ಸಚಿವರು. 


ವಿಧಾನ ಪರಿಷತ್ತಿನ ಸದಸ್ಯರಾದ, ಶ್ರೀ ಕಾಂತರಾಜ್‌ (ಬಿಎಂಎಲ್‌) ಸ್ಥಳೀಯ ಸಂಸ್ಥೆಗಳ ಕ್ಷೇತ) ಅವರ 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 702 ರ ಅನುಬಂಧ 


ಪೆನಗಫಾರು ಸಗರದ 


೬ ಕಾರ್ಯನಿರ್ವಹಿಸುತ್ತಿರುವ ಅಗ್ನಿಶಾಮಕ 

ಸ ಠಾಣೆಗಳು 

1 [ಬೆಂಗಳೂರು ದಕ್ಷಿಣ |] 
2 ಮಹಡೇವಪುರ 

3 ವೈಡ್‌ಫೀಲ್ನ ಇಹಎಂಎಸ್‌ W 


4 ಸಚೆವಾಲಯ 

೨ ರಾಜಾಜಿನಗರ 

6 ಯಶವಂತಪುರ 

7 ಪೀಣ್ಯ 

8 ಸುಂಕದಕಟ್ಟೆ 

9 ನಾಗರಬಾವಿ 
0 Tuas 

11 | ಬನಶಂಕರಿ 


12 | ಅಂಜನಾಪುರ 
13 | ಬೆಂಗಳೂರು ಉತ್ತರ (ಮೈಸೂರು ರಸ್ತೆ) 
14 | ಎಲೆಕ್ಟಾನಿಕ್‌ ಸಿಟಿ 
ಮು 
15 |ಸರ್ಜಾಪುರ ರಸ್ತೆ 


16 ಹುಳಿಮಾವು 
ಹೆಬ್ಬಾಳ 


